ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ಯು.ಜಿ.ಡಿ. ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳ ಕುರಿತು 
ಶ್ರೀ ಎನ್‌.ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 
221(241) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ಎಷ್ಟು ನಗರಗಳಲ್ಲಿ ಯು.ಜಿ.ಡಿ. ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ 
ಕಳೆದ 3 ವರ್ಷಗಳಲ್ಲಿ ಎಷ್ಟು ಕಾಮಗಾರಿಗಳು ಅನುಷ್ಠಾನಗೊಂಡಿವೆ; ಎಷ್ಟು ಕಾಮಗಾರಿಗಳು 
ಮುಕ್ತಾಯಗೊಂಡಿವೆ; (ಜಿಲ್ಲಾವಾರು ವಿವರ ನೀಡುವುದು) 


(ಆ) ರಾಜ್ಯದ ನಗರಗಳಲ್ಲಿ ಯು.ಜಿ.ಡಿ ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳಿಗಾಗಿ ಅಗೆದು ಹಾಳು 
ಮಾಡಲಾದ ರಸ್ತೆಗಳನ್ನು ರಿಪೇರಿ ಮಾಡದಿರಲು ಕಾರಣಗಳೇನು ; ಎಷ್ಟು ನಗರಗಳ ರಸ್ತೆಯನ್ನು ರಿಪೇರಿ 
ಮಾಡಲಾಗಿದೆ ; ಅದಕ್ಕೆ ತಗಲುವ ವೆಚ್ಚವೆಷ್ಟು ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ಯು.ಜಿ.ಡಿ. ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳಲ್ಲಿ ಭ್ರಷ್ಠಾಚಾರ ನಡೆದಿರುವ ಕುರಿತು ಹಾಗೂ ಕಳಪೆ 
ಕಾಮಗಾರಿಗಳ ಕುರಿತು ಎಷ್ಟು ದೂರುಗಳು ಇದುವರೆಗೆ ದಾಖಲಾಗಿವೆ? 


